ಸದನದಲ್ಲಿ ಉತರಿಸುವ ಪುಶ್ನೆ 


ಕರ್ನಾಟಿಕ ಪರಿಷತ್ತು 
ಸೋಮವಾರ, ದಿನಾಂಕ: 02ನೇ ಮಾರ್ಜ್‌, 2020 
ಆರ್‌.ಎಂ.ಎಸ್‌.ಎ. ಯೋಜನೆಯಡಿಯಲ್ಲಿ ಮಂಜೂರಾಗಿರುವ ಅನುದಾನ ಕುರಿತು 
ಶ್ರೀ ಎಂ. ನಾರಾಯಣಸ್ವಾಮಿ (ಸ್ಥಳೀಯ ಸಂಸ್ಥೆಗಳ ಕೇತು) 


7 (26) ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಹಾಗೂ ಸಕಾಲ ಸಚಿವರು ಈ ವಿಷಯಗಳನ್ನು ದಯವಿಟ್ಟು 
ತಿಳಿಸುವರೆ:- 


(ಅ) ಕಳೆದ ಮೂರು ವರ್ಷಗಳಿಂದ ಆರ್‌.ಎಂ.ಎಸ್‌.ಎ. ಯೋಜನೆಯಡಿಯಲ್ಲಿ ಕೇಂದ್ರ ಸರ್ಕಾರದಿಂದ 
ಬಂದಿರುವ ಅನುದಾನ ಎಷ್ಟು ; 


(ಆ) ಕೇ೦ದ್ರ ಸರ್ಕಾರ ಬಿಡುಗಡೆ ಮಾಡಿರುವ ಅನುದಾನದಲ್ಲಿ ಇಲ್ಲಿಯವರೆವಿಗೂ ಬಾಕಿ 
ಉಳಿಸಿಕೊಂಡಿರುವ ಅನುದಾನ ಎಷ್ಟು ; ಸರ್ಕಾರದಿಂದ ಬಿಡುಗಡೆಯಾಗಿರುವ ಅನುದಾನದಲ್ಲಿ 
ಇಲ್ಲಿಯವರೆವಿಗೂ ಕೈಗೊಂಡಿರುವ ಕಾಮಗಾರಿಗಳಾವುವು; 


(ಇ) ಸದರಿ ಕಾಮಗಾರಿಗಳನ್ನು ಪ್ರಾರಂಭಿಸಿದ್ದ ಮತ್ತು ಮುಕ್ತಾಯಗೊಳಿಸಿದ್ದು ಯಾವಾಗ; (ದಿನಾ೦ಕ 
ಸಹಿತ ವಿವರ ನೀಡುವುದು) 


(ಈ) ಸರಿಯಾದ ಸಮಯಕ್ಕೆ ಕಾಮಗಾರಿಯನ್ನು ಮುಕ್ತಾಯಗೊಳಿಸದ ಅಧಿಕಾರಿ ಮತ್ತು ಗುತ್ತಿಗೆದಾರರ 
ವಿರುದ್ಧ ಸರ್ಕಾರ ಕೈಗೊಂಡಿರುವ ಕ್ರಮಗಳೇನು? 


